ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1214 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತು 


ಶ್ರೀ. ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) 
07.03.2022 


ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ಕ್ರ ಪ್ರಶ್ನೆ ಉತ್ತರೆ 
ಸೆಂ 
ಅ. | ಮುಖ್ಯ ಶಿಕ್ಷಕರು ಹಾಗೂ ತತ್ಸಮಾನ 

ವೃಂದದವರಿಗೆ ವಿಶೇಷ ಭತ್ಯೆ ನೀಡದಿರುವುದು 

ಬಂದಿದೆ 
| ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದೆ 


ಆ | ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯ 
ಇತರೆ ಎಲ್ಲಾ ವೃಂದದ ಬೋಧಕರಿಗೆ ವಿಶೇಷ 
ಭತ್ಯೆ. ನೀಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಹಾಗಿದ್ದಲ್ಲಿ, ಮುಖ್ಯ ಶಿಕ್ಷಕರು ಹಾಗೂ 
ತತ್ಸಮಾನ ವೃಂದದವರಿಗೆ ವಿಶೇಷ ಭತ್ಯೆ 
ನೀಡದೇ ಇರಲು ಕಾರಣಗಳೇನು; 


ಮ 
ತಾರತಮ್ಯ « 


ಇದರಿಂದ ಸರ್ಕಾರ 
ಮಾಡಿದಂತಾಗಿಲ್ಲವೇ; 


ಸದರಿಯವರಿಗೆ ಯಾವ ಕಾಲಮಿತಿಯಲ್ಲಿ 
ವಿಶೇಷ ಭತ್ಯೆ ನೀಡಲಾಗುವುದು 


ES SR EE: 


5ನೇ ರಾಜ್ಯ ವೇತನ ಆಯೋಗದ ಶಿಫಾರಸ್ಸಿನಂತೆ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ 
ಅಧೀನದಲ್ಲಿ ಬರುವ ಸರ್ಕಾರಿ / ಅನುದಾನಿತ 
ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜಿನ 
ಶಿಕ್ಷಕರು ಮತ್ತು ಉಪಸ್ಯಾಸಕರುಗಳಿಗೆ ಮಾಸಿಕ 
ರೂ.200/-ಗಳ ವಿಶೇಷ ಭತ್ಯೆಯನ್ನು ಮಂಜೂರು 
ಮಾಡಿ ದಿನಾಂಕ 12-05-2006ರ ಸರ್ಕಾರಿ ಆದೇಶ 
ಸಂಖ್ಯೆ: ಆಇ 1 ಎಸ್‌.ಆರ್‌.ಪಿ 2006ರಲ್ಲಿ 
ಆದೇಶಗಳನ್ನು ಹೊರಡಿಸಲಾಗಿತ್ತು. ತದನಂತರ ಈ 
ಭತ್ಯೆಯನ್ನು ಪರಿಷ್ಕರಿಸಿ ಮುಂದುರಿಸಲಾಗಿರುತ್ತದೆ 
ಮತ್ತು ಅಂತಿಮವಾಗಿ ದಿನಾಂಕ ೦9-೦5-2012ರ 
ಸರ್ಕಾರಿ ಆದೇಶ ಸಂಖ್ಯೆ. ಇಡಿ 264 ಎಸ್‌.ಎಲ್‌.ಬಿ 
2012ರಲ್ಲಿ ಸದರಿ ಭತ್ಯೆಯನ್ನು 
ಪರಿಷ್ಕರಿಸಲಾಗಿರುತ್ತದೆ. 


| ಶಾಲೆಗಳ  ಮುಖ್ಯಶಿಕ್ಷಕರುಗಿಗೂ ಕೂಡ 


| ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳನ್ನು 


ಪರಿಷ್ಕೃತ ವಿಶೇಷ ಭತ್ಯೆಯ ಆದೇಶದಲ್ಲಿಯೂ ಸಹ | 
ಪ್ರೌಢ ಶಾಲೆಗಳ ಮುಖ್ಯೋಪಾಧ್ಯಾಯರಿಗೆ ಈ | 
ಭತ್ಯೆಯನ್ನು ಮಂಜೂರು ಮಾಡಿರುವುದಿಲ್ಲ. 5ನೇ 
ರಾಜ್ಯ ವೇತನ ಆಯೋಗವು ಸಹ, ಸಕಾರಿ / 
ಅಸುದಾನಿತ ಶಾಲೆಗಳ ಶಿಕ್ಷಕರುಗಳಿಗೆ ಮಂಜೂರು 
ಮಾಡಿರುವಂತೆ ವಿಶೇಷ ಭತ್ಯೆಯನ್ನು ಪ್ರೌಢ 


ಮಂಜೂರು ಮಾಡುವಂತೆ ಯಾವುದೇ ಶಿಫಾರಸ್ಸು 
ಮಾಡಿರುವುದಿಲ್ಲ. 

ರಾಜ್ಯ ಸರ್ಕಾರಿ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆ 
ಕುರಿತಂತೆ ಇತ್ತೀಚೆಗೆ ರಚಿಸಲಾಗಿದೆ. 6ನೇ ರಾಜ್ಯ 
ವೇತನ ಆಯೋಗದ ಶಿಫಾರಸ್ಸಿನಂತೆ, ಶಿಕ್ಷಣ 
ಇಲಾಖೆಯ ಶಿಕ್ಷಕರನ್ನು ಒಳಗೊಂಡಂತೆ ರಾಜ್ಯ 


ದಿನಾಂಕ 01-07-2017ರಿಂದ ಜಾರಿಗೆ ಬರುವಂತೆ 
ಪರಿಷ್ಕರಿಸಿ ಆದೇಶವನ್ನು ಹೊರಡಿಸಲಾಗಿರುತ್ತದೆ. 
ಆಯೋಗದ ಶಿಫಾರಸ್ಸಿನಂತೆ,  ಸರ್ಕಾರಿ/!' 
ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳು 
ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದ ಶಿಕ್ಷಕರು ಮತ್ತು 
ಉಪಸ್ಯಾಸಕರುಗಳಿಗೆ ನೀಡಲಾಗುತ್ತಿದ್ದ ಮಾಸಿಕ 
ವಿಶೇಷ ಭತ್ಯೆಯನ್ನು ಅನ್ಸಯಿಸುವ ಶಿಕ್ಷಕರ ಮೂಲ 
ವೇತನದೊಂದಿಗೆ ವಿಲೀನಗೊಳಿಸಿ ವೇತನ 
ಶ್ರೇಣಿಗಳನ್ನು ದಿನಾಂಕ 01-07-2017ರಿಂದ ಜಾರಿಗೆ 
ಬರುವಂತೆ ಪರಿಷ್ಕರಿಸಿ ಆದೇಶ ಹೊರಡಿಸಿದ್ದು, ಈ 
ವಿಶೇಷ ಭತ್ಯೆಯ ಎಲ್ಲಾ ಆದೇಶಗಳನ್ನು ದಿನಾಂಕ 
01-04-2018ರಿಂದ ಜಾರಿಗೆ ಬರುವಂತೆ 
ನಿರಸನಗೊಳಿಸಿ (ರದ್ದುಪಡಿಸಿ) ದಿನಾಂಕ 
19-04-2018ರ ಸರ್ಕಾರಿ ಆದೇಶ ಸಂಖ್ಯೆ: ಆಇ6 
ಎಸ್‌.ಆರ್‌.ಪಿ 2018ರಲ್ಲಿ ಆದೇಶಗಳನ್ನು 
ಹೊರಡಿಸಲಾಗಿರುತ್ತದೆ. ಇದು ಸರ್ಕಾರದ ನೀತಿ 
ನಿರ್ಣಯವಾಗಿರುತ್ತದೆ. 


— 


ಪ್ರಾಥಮಿಕ ಪತ್ತು ಪ್ರೌಢ ಶಾಲಾ ಶಿಕ್ಷಕರುಗಳಿಗೆ | 
ಹಾಗೂ ಪದವಿ ಪೂರ್ವ ಕಾಲೇಜುಗಳ 
ಉಪಸ್ಯಾಸಕರುಗಳಿಗೆ ನೀಡುತ್ತಿರುವ ವಿಶೇಷ 
ಭತ್ಯೆಯನ್ನು ಪ್ರೌಢ ಶಾಲೆಗಳ ಮುಖ್ಯ ಶಿಕ್ಷಕರುಗಳಿಗೂ 
ಮಂಜೂರು ಮಾಡುವಂತೆ ಆಡಳಿತ 
ಇಲಾಖೆಯಾಗಲೀ ಅಥವಾ ಮುಖ್ಯ ಶಿಕ್ಷಕ ವೃಂದದ 
ನೌಕರರ ಸಂಘಟನೆಗಳಾಗಲೀ 6ನೇ ರಾಜ್ಯ ವೇತನ 
ಆಯೋಗಕ್ಕೆ ಯಾವುದೇ ಪ್ರಸ್ತಾವಸೆ ಸಲ್ಲಿಸಿರುವುದಿಲ್ಲ. 
ವೇತನ ಆಯೋಗವು ಸಹ ಪ್ರೌಢ ಶಾಲೆಗಳ ಮುಖ್ಯ 
ಶಿಕ್ಷಕರುಗಳಿಗೆ ವಿಶೇಷ ಭತ್ಯೆಯನ್ನು ಮಂಜೂರು 
ಮಾಡಿ ವೇತನ ಪರಿಷ್ಕರಿಸುವೆಂತೆ ಶಿಫಾರಸ್ಸು 
ಮಾಡಿರುವುದಿಲ್ಲ. 

ಈ ಮೇಲೆ ತಿಳಿಸಿದ ದಿನಾಂಕ 19-04-2018ರ 
ಆದೇಶದನ್ವಯ ಶಿಕ್ಷಣ ಇಲಾಖೆಯ ಶಿಕ್ಷಕರುಗಳಿಗೆ 
ಮಂಜೂರು ಮಾಡಲಾಗಿದ್ದ ವಿಶೇಷ ಭತ್ಯೆಯ ಎಲ್ಲಾ 
ಆದೇಶಗಳನ್ನು ದಿನಾಂಕ ೦1-04-2018ರಿಂದ 
ಜಾರಿಗೆ ಬರುವಂತೆ ನಿರಸನಗೊಳಿಸಿರುವುದರಿಂದ 
ಪ್ರಸ್ತ: ವಿಶೇಷ ಭತ್ಯೆಯ ಅದೇಶಗಳು 
ಚಾಲ್ತಿಯಲ್ಲಿರುವುದಿಲ್ಲ. ಚಾಲ್ತಿಯಲ್ಲಿಲ್ಲದ ಆದೇಶವನ್ನು 
ಪುನಃಸ್ಥಾಪಿಸಿ ವಿಶೇಷ ಭತ್ಯೆಯನ್ನು ಪುನ: ಮಂಜೂರು 
ಮಾಡಲು 2018ರ ಪರಿಷ್ಕತ ವೇತನ ಶ್ರೇಣಿಯ 
ನಿಯಮಗಳಲ್ಲಿ ಮತ್ತು ಇತರ ನಿಯಮಗಳಲ್ಲಿ 
ಅವಕಾಶವಿರುವುದಿಲ್ಲ. ಆದುದರಿಂದ, ಪದವಿ ಪೂರ್ವ 
ಕಾಲೇಜುಗಳ  ಉಪನ್ಯಾಸಕರುಗಳಿಗೆ ಮಂಜೂರು 
ಮಾಡಲಾಗಿದ್ದ ವಿಶೇಷ ಭತ್ಯೆಯನ್ನು ಆಧಾರವಾಗಿರಿಸಿ 
ಚಾಲ್ತಿಯಲ್ಲಿಲ್ಲದ ಆದೇಶದ ಆಧಾರದ ಮೇಲೆ ಪ್ರೌಢ 
ಶಾಲಾ ಮುಖ್ಯ ಶಿಕ್ಷಕರುಗಳಿಗೆ ವಿಶೇಷ ಭತ್ಯೆಯನ್ನು 
ದಿನಾಂಕ 01-04-2006 ರಿಂದ ಪೂರ್ವಾನ್ವಯವಾಗಿ 
| ಜಾರಿಗೆ ಬರುವಂತೆ ಮಂಜೂರು ಮಾಡುವ ಪ್ರಶ್ನೆಯೇ 
ಉದ್ಭವಿಸುವುದಿಲ್ಲ. 


[ 
ಸಂಖ್ಯೆ; ಇಷಿ 53 ಎಸ್‌ಎಲ್‌ಬಿ 2022 


ಹ್‌ 
ಪ್ರಾಥಮಿಕ ಮಪ್ಪೆ ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು 


